ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 


ಪಾಲೆಕೆಯೇ ಭರಿಸುತ್ತದೆ) 


1 ್ಸೈ ್ಯ 1235 
2 ಸದಸ್ಯರ ಹೆಸರು ಶ್ರೀ ಎಂ. ಸಿ. ವೇಣುಗೋಪಾಲ್‌ 
3 ಉತ್ತರಿಸುವ ದಿನಾಂಕ 21-12-2018 
4 ಉತ್ತರಿಸುವವರು ಉಪ ಮುಖ್ಯಮಂತ್ರಿಗಳು 
ಕ್ರಸ ಪಶ್ನೆ ಉತ್ತರ 
ಈ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 
ವತಿಯಿಂದ ನಡೆಯುತ್ತಿರುವ ಶಾಲೆಗಳ ಸಂಖ್ಯೆ | ನಡೆಯುತ್ತಿರುವ ಶಾಲೆಗಳ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 
ಎಷ್ಟು ಇವುಗಳಲ್ಲಿ ವಸತಿ ಶಾಲೆಗಳ ಸಂಖ್ಯೆ ಎಷ್ಟು; ವಿವರಗಳು ಶಾಲೆಗಳ ಸಂಖ್ಯೆ 
ಸದರಿ ಶಾಲೆಗಳ ಮೂಲ ಉದ್ದೇಶವೇನು; ಹಾಗೂ 1. | ಶಿಶುವಿಹಾರಗಳು 52 
ಪ್ರವೇಶಾತಿ ವಿಧಾನ ಯಾವುದು; 2.7 ಪ್ರಾಥಮಿಕ ಶಾಲೆ 5 
ಗಾಡಾ 32 
ಒಟ್ಟು : 139 
4, [ ಬಿ.ಬಿ.ಎಂ.ಪಿ. ಭಾರತೀಯ | ' 1 
ಎದ್ಯಾಭವನ 
ಮೇಲ್ಕಂಡ ಶಾಲೆಗಳಲ್ಲಿ ಯಾವುದ ವಸತಿ ಶಾಲೆಗಳು 
ಇರುವುದಿಲ್ಲ. ಸದರಿ ಶಾಲೆಗಳ ಮೂಲ ಉದ್ದೇಶ ಬೋಧನ 
ಹಾಗೂ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಸರ್ಕಾರದ 
ಶಾಲೆಗಳಂತೆ ಪ್ರವೇಶಾತಿ ವಿಧಾನವನ್ನು ಅನುಸರಿಸಲಾಗುತ್ತಿದೆ. 

ಈ ಸದರಿ ಶಾಲೆಗಳಲ್ಲಿ ಮಕ್ಕಳಿಗೆ ವಿಧಿಸುತ್ತಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಶಾಲೆಗಳಲ್ಲಿ 
ಶುಲ್ಕವೆಷ್ಟು (ತರಗತಿವಾರು ವಿವರ ನೀಡುವುದು) ಮಕ್ಕಳಿಗೆ ವಿಧಿಸುತ್ತಿರುವ ಶುಲ್ಕದ ವಿವರಗಳು ಈ ಕೆಳಕಂಡಂತೆ 
ಇರುತ್ತದೆ. 
ಕ್ರಸರ7ವಷರಗಳು ಶನ್ಕದ ನವರಸಗಳ 

(ರೂ.ಗಳಲ್ಲಿ) 
1/1 ರಿಂದ 5ನೇ'1 ಉಚಿತ ಪ್ರವೇಶ 
ತರಗತಿವರೆಗೆ 
216 ಮತ್ತು 5 ಎಸ್‌.ಎಸ್‌.ಎಫ್‌) 
ತರಗತಿಯವರೆಗೆ 
H ವ A 318 ತರಗತಿ 8 ರೂಗಳು 
MN EE | (ಪ್ರವೇಶಾತಿ ಶುಲ್ಕ 
; ಒಳಗೊಂಡಂತೆ) 
4. |9 ಮತ್ತು 10ನೇ ತರಗತಿ ]188 ರೂ.ಗಳು 
5 ಬಿ.ಬಿ.ಎಂ.ಪಿ. ಭಾರತೀಯ | ರೂ.7000.00 ಗಳು 
ವಿದ್ಯಾಭವನ (ಸದರಿ ಶುಲ್ಕವನ್ನು 


ಇ) | ಪೆಸಕ್ತ ಸಾಲಿನಲ್ಲಿ ಸದರಿ ಶಾಲೆಗಳಲ್ಲಿ ಓದುತ್ತಿರುವ 
ಮಕ್ಕಳ ಸಂಖ್ಯೆ ಎಷ್ಟು (ತರಗತಿವಾರು ವಿವರ 
ನೀಡುವುದು) 


| [ 
| ಈ) |ಸದರಿ ಶಾಲೆಗಳಲ್ಲಿ ಅನುಸರಿಸುತ್ತಿರುವ ಬೋಧನ 


| ಪಠ್ಯ ಕ್ರಮ ಯಾವುದು? (ವಿವರವಾದ ಮಾಹಿತಿ 
| ಒದಗಿಸುವುದು) 


| 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಸಕ್ತ 
ಸಾಲಿನಲ್ಲಿ ಓದುತ್ತಿರುವ ಮಕ್ಕಳ ವಿವರಗಳು ಈ ಕೆಳಕಂಡಂತೆ 
ಇರುತ್ತದೆ. 


ಸರ; ವಿವರಗಳು  ವಿದ್ಯಾರ್ಥಿ/ 
| ' ವಿದ್ಯಾರ್ಥಿನಿಯರುಗಳ ಸಂಖ್ಯೆ 
[_ 1 | ಶಿಶುವಿಹಾರಗಳು 4350 | 
2. ಪ್ರಾಥಮಿಕ ಶಾಲೆ 1830 
3. ಪಢಕಾತ 3740 | 
4. | ಬಿ.ಬಿ.ಎಂ.ಪಿ. 743 
ಭಾರತೀಯ ವಿದ್ಯಾಭವನ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಶಾಲೆಗಳಲ್ಲಿ, ರಾಜ್ಯ 
ಸರ್ಕಾರದ ಶಿಕ್ಷಣ ಇಲಾಖೆ ನಿಗಧಿಪಡಿಸಿರುವ ಪಠ್ಯಕ್ತಮವನ್ನು 
ಅನುಸರಿಸಲಾಗುತ್ತಿದೆ. 


ಪ್ರಥಮ ಭಾಷೆಗಳು. ಕನ್ನಡ, ಸಂಸ್ಕೃತ, ಹಿಂದಿ, ಉರ್ದು, ತೆಲುಗು 
ಮತ್ತು ತಮಿಳು 
ದ್ವಿತೀಯಭಾಷೆ:-ಇಂಗ್ಲೀಷ್‌ 

ತೃತೀಯ ಭಾಷೆ:-ಕನ್ನಡ, ಹಿಂದಿ 

ಐಚ್ಛಿಕ ವಿಷಯಗಳು :- ಗಣಿತ, ವಿಜ್ಞಾನ, ಸಾಮಾನ್ಯ ವಿಜ್ಞಾನ 


ಬಿ.ಬಿ.ಎಂ.ಪಿ. ಭಾರತೀಯ ವಿದ್ಯಾಭವನ- ಸಿ.ಬಿ.ಎಸ್‌.ಸಿ.ಪಠ್ಯಕ್ರಮ ] 


ಸಂಖ್ಯೆ ನಅಇ 611 ಎಂಎನ್‌ಜಿ 2018 


Msc KE 


(ಜಿ. ಪರಮೇಶ್ವರ) 


